ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 328 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಎಂ. ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ವಿಷಯ ; ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತು. 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 
ಉತ್ತರಿಸುವ ದಿನಾಂಕ: " : 06-03-2020. 


ಉತ್ತರಿಸುವ ಸಚಿವರು 


eu 
ಚ. 


ಪ್‌ ಉತ್ತರ 


ಅ) | ಕ4ದ 3 ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ 
ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಸರ್ಕಾರ | ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವ 
ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಾವುವು? | ಕಾರ್ಯಕ್ರಮಗಳ ವಿವರಗಳನ್ನು ಅನುಬಂಧ-1ರಲ್ಲಿ 
ಒದಗಿಸಲಾಗಿದೆ. 


ಆ) | ಹಾಸನ ಇ ಜಿಲ್ಲೆಯಲ್ಲಿ ಪ್ರವಾಸಿಗರು ಹಾಸನ ಜಿಲ್ಲೆಯಲ್ಲಿ ಪ್ರವಾಸಿಗರು ಉಳಿದುಕೊಳ್ಳಲು 


ಉಳಿದುಕೊಳ್ಳಲು ಇಲಾಖೆ ವತಿಯಿಂದ | ಇಲಾಖೆ ವತಿಯಿಂದ 10 ಯಾತ್ರಿ ನಿವಾಸಗಳನ್ನು 
ಎಷ್ಟು ಯಾತ್ರಿ ನಿವಾಸಗಳನ್ನು | ನಿರ್ಮಿಸಲಾಗಿರುತ್ತದೆ. ವಿವರವನ್ನು `ಅನುಬಂಧ-2ರಲ್ಲಿ 
ನಿರ್ಮಿಸಲಾಗಿದೆ; (ವಿವರ ನೀಡುವುದು) ಒದಗಿಸಲಾಗಿದೆ. 


ಟಿ 


ಐ) ಟೂರಿಸ್‌ ಟ್ಯಾಕ್ಸಿಗೆ ನೀಡಲಾಗುತಿರುವ ಪರಿಶಿಷ್ಠ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಹಾಗೂ 


. ಅನುಸರಿಸುತ್ತಿರುವ ಮಾನದಂಡಗಳೇನು; | ಯುವಕ/ಯುವತಿಯವರಿಗೆ ಪ್ರವಾಸಿ ಟ್ಯಾಕ್ಸಿ ಖರೀಧಿಸಲು 

ಬ್‌ 2017-18ನೇ ಸಾಲಿನಿಂದ ರೂ.300 ಲಕ್ಷಗಳನ್ನು 
ಸಹಾಯಧನವಾಗಿ ನೀಡಲಾಗುತ್ತಿದ ಅನುಸರಿಸುತ್ತಿರುವ 
ಮಾನದಂಡಗಳ ವಿವರಗಳನ್ನು ಅನುಬಂಧ-3 ರಲ್ಲಿ 
ಒದಗಿಸಲಾಗಿದೆ. 


( | ಕಳದ 3 ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿಒಟ್ಟು178 


ಎಷ್ಟು ಜನ ನಿರುದ್ಯೋಗಿ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಟೂರಿಸ್ಟ್‌ ಟ್ಯಾಕ್ಸಿ ಸೌಲಭ್ಯವನ್ನು 
ಟೂರಿಸ್ಟ್‌ ಟ್ಯಾಕ್ಸಿ ಸೌಲಭ್ಯವನ್ನು | ಒದಗಿಸಲಾಗಿದೆ. ವಿವರ ಈ ಕೆಳಗಿನಂತಿದೆ. 
ನೀಡಲಾಗಿದೆ? (ವಿವರಗಳನ್ನು ನೀಡುವುದು) ವರ್ಗವಾರು 2016-17 | 2017-18 | 2018-19 


ಪರಿಶಿಷ್ಟ ಜಾತಿ, 33 16 17 


ಪರಿಶಿಷ್ಠ ಪಂಗಡ, 01 03 04 
ಹಿಂದುಳಿದ ವರ್ಗ 
ಅಲ್ಪಸಂಖ್ಯಾಂತ ವರ್ಗಕ್ಕೆ 


62 28 14 


TESTS 


ಕಡತ ಸಂಖ್ಯೆ: ಟಿಓಆರ್‌ 29 ಟಿಡಿವಿ 2020 pe 


- (ಸಿ.ಟಿ.ರವಿ) ಎ 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತು, ಕ್ರೀಡಾ ಸಚಿವರು. 


ಸಹಾಯಧನದ «ತ ಮೊತ್ತವೆಷ್ಟು; ಅಲ್ಲಸಂಖ್ಯಾಂತಪರ್ಗಕ್ಕೆ ಸೇರಿದ ನಿರುದ್ಯೋಗಿ 1—— 


ಅನುಬಂಧ-1 


“ಕಳೆದ 03 ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಸರ್ಕಾರ 
ಹಮ್ಮಿಕೊಂಡಿರುವ ಕಾರ್ಯಕಮ/ . ಯೋಜನೆ; iets "ಎವರ 


ಮೂಲಸೌಲಭ್ಯರಳ ಅಭಿವೃದ್ಧಿ ಕಾಮಗಾರಿ 


ಕ್ರ ಸ್‌ ಮಂಜೂರಾದ'] ಅಂದಾಜು 
A ಕಾಮಗಾರಿಯ ಹೆಸರು ಹಣದ್ಲ ಮೊತ್ತ 
1. ಹಾಸನ ಜಿಲ್ಲೆಯ ಅರಸೀಕೆರೆ ತಾ। ಬಾಣವಾರದ ಗವಿಮಠದ ಬಳಿ ಯಾತ್ರಿನಿವಾಸ ನಿರ್ಮಾಣ 2016-17 25.00 
ಲ S 
ಹಾಸನೆ ಜಿಲ್ಲೆಯ 'ಹಾಗೂ ತಾಲ್ಲೂಕಿನ ಮರ್ಕುಲಿ ಗ್ರಾಮದ ಶ್ರೀ. ಆದನಾಥ ದೇವಸ್ಥಾನದ 2016-17 Me 
ಸಂರಕ್ಷಣಾ: "ಕಾಮಗಾರಿ. K | 
ಇ: 
ಘಾನ ಜೆಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕನೆ ಹಳೆಚಳಗಾಳದಾ. ಪಾರ್ತ್ರನಾಥ HE sea 
ದೇವಸ್ಥಾನದ ಸಂರಕ್ಷಣಾ ಕಾಮಗಾರಿ. 
py 
| ಹಾಸನ "ಹಪ್ತಾ ಪನ್ನ ರಾಯಪಟ್ಟಣ ತಾಲ್ಲೂಕಿನ ನನಾದ ಶಾಂತಿನಾಥ ದೇವಸ್ಥಾನದ 6-27 1800 
ಸರದಕ್ಷೇನ ನ. 
ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕನ ಹಳೆಚೆಳಗೊಳದ ಪುಷ್ಕರಣಿ ದೇವಸ್ಥಾನದ 
5. € ಣಾ ® 2016-17 14.00 
ಸಂರಕ್ಷಣಾ ಕಾಮಗಾರಿ. 
ಸ ಚಿ ತಾಲ್ಲೂನ ಹಳ್‌ವಾಡಾ ಪ y 
ಹಾಸನ ಜಿಲ್ಲೆಯ ಬೇಲೂರು ತಾಲ್ಲೂ8ನ ಹಳೌಬೀಡು`ಪಟ್ನಣದ ಮುನ 2016-17 $00 
ವೀರಭದ್ರೇಶ್ವರಸ್ವಾಮಿ ದೇವಾಲಯದ ಸಂರಕ್ಷಣಾ ಕಾಮಗಾರಿ. _ 
ಅರಕಲಗೂಡು ತಾಲ್ಲೂಕು ಕೊಣನೊರು ಹೋಬಳಿ, `ಹಂಡಂಗಿ ಗ್ರಾಮದಕ್ಷರವ ಪವರ್‌ SNITAS 0 
' ಜಮಾಲ್‌ಬಿ ಅಮ್ಮನವರ ದರ್ಗಾದ ಬಳಿ ಯಾತ್ರಿನಿವಾಸ ನಿರ್ಮಾಣ ಕಾಮಗಾರಿ ” 
8. | ಹಳೇಬೀಡಿನ ಸಮದ ಪುಷ್ಪಗಿರಿ ಮಹಾ ಸಂಸ್ಥಾನದಲ್ಲಿ ಪ್ರವಾಸಿ ಸೌಲಭ್ಯ ಕಾಮಗಾರಿ 2017-18 50.00 
9 ಅರಸಣಿರೆ್‌ತಾಲ್ಲಾಪ ಹರ್‌ ಹೋಬ ಹಾಣಿ ಗ್ರಾಹದಕ್ಷರವ ಶ್ರೀ. ಧಾ ಕಲ್ಲಮ್ಮ dirs ENE 
yj ದೇವಾಲಯದ ಬಳಿ ಯಾತ್ರಿನಿವಾಸ ನಿರ್ಮಾಣ ಕಾಮಗಾರಿ | 
iil ಅರಸಣೆಕೆ ತಾಲ್ಲೂಕ ಜಾವಗಲ್‌ ಹೋಬ ರಗದ ಸತವ ತ್ರೀ. ಬಸವೇಶ್ವರ ER ee 
ದೇವಸ್ಥಾನದ ಬಳಿ ಯಾತ್ರಿನವಾಸ" ನಿರ್ಮಾಣ ಕಾಮಗಾರಿ 
F ದ್‌ ಘಾ 
A ಹಾಸನ "ಹಪ್ಷಹ ಹಿರೀಸಾವೆ'ಗ್ರಾಮ ಪೆರಚಾಯಿತಿ ವ್ಯಾಪ್ತಿಯಲ್ಲಿ ಬರುವ'ಎನ್‌.ಹೆಚ್‌-75 20-8 Pe 
ಕಂದ ತೂಬಿನಕೆರೆಗೆ ಹೋಗುವ. ರಸ್ತೆ ಅಭಿವೃದ್ಧಿ ಕಾಮಗಾರಿ. 
H, ಹೊಳಲ್ಕೆರೆ ಗ್ರಾಮದ ಶ್ರೀ. ಮಾಕ್ಸಷ್ಟ್‌ಶ್ಯರ ರೇಮಸ್ಯಾನಕ್ಕ ರಸ್ತೆ ಮತ್ತು ಆವರಣದಲ್ಲಿ ಕಾಂಕ್ರೀಟ್‌ ನನವಾರ್ಣ್‌ san 
ಅಳವಡಿಸುವಕಾಮಗಾರಿ 
ದಿ ದ ಮ ವ ರಸ್ತೆ ತ್ತು ರ: ಕ್ರೀಟ್‌" 
pe ಭೈರಾಂಬುದಿ ಗ್ರಾಮದ ಶ್ರೀ: ಹೊಂಗ್ಯಮ್ಮ ದೇವಸ್ಥಾನಕ್ಕೆ ರಸ್ತ"'ಮತ್ತು ಆವರಣದಲ್ಲಿ ಸಾಂತ್‌ 305-35 ನಾ 
ಅಳವಡಿಸುವ ಕಾಮಗಾರಿ 
ಲ 
14. |ಬಾಗಿಲಫಟ್ಟ ಗ್ರಾಮದ ಶ್ರೀ.ಆಂಜನೇಯಸ್ಸಾಮಿ` ದೇವಸ್ಥಾನಕ್ಕೆ ರಸ್ತ`ಮತ್ತ ಆವರಣದ ನನ 00 
ಕಾಂಕ್ರೀಟ್‌ ಅಳವಡಿಸುವ ಕಾಮಗಾರಿ § 
ವ ನಿ 
i ಜಾಜೂರು ಗ್ರಾಮದ ಶ್ರೀ.ಹೆ ಹೊನ್ನಾಲದಮ್ನ ಿ ದೇವಸ್ಥಾನಕ್ಕೆ ರಸ್ತೆ ಮತ್ತು ಆವರಣದಲ್ಲಿ ಕಾಂಕ್ರೀಟ್‌ ghi816 50.00 
ಅಳವಡಿಸುವ : ಕಾಮಗಾರಿ 
Fe ಗ 
i& ಬಾಳೇನಹಳ್ಳಿ ಗ್ರಾಮದ ಶ್ರೀ ಬಹಿರಾ ಬಸವೇಶ್ವರ ದೇವಸ್ಥಾನಕ್ಕೆ ರಸ್ತೆ ಮತ್ತ ಅವರಣದಲ್ಲಿ ನಾ ನ್‌ 
ಕಾಂಕ್ರೀಟ್‌ ಅಳವಡಿಸುವ ಕಾಮಗಾರಿ 
i ಅರಕಲಗೂಡು ಶ್ರೀ: ರಾಮನಾಥೇಶ್ವರ ಹಾಗೊ ಶ್ರೀ: ಸುಬ್ರಮಣ್ಯ ದೇವಾಲಯಗಳ ಬಾ ಹೈಟೆಕ್‌ 0 
"| ತೌಜಾಲಯ ನಿರ್ಮಾಣ (ತಲಾ ರೂ.25. 0೦ಲಕ್ಷ) ಭಾಷುಣಾದ & ಥಿ 
| ಚನ್ನ ರಾಯಪ; ಪಟ್ಟಣ ತಾಲ್ಲೂಕು ಬೂಕನಬೆಟ್ಟ ಶ್ರಿ ಶ್ರೀ. ರಂಗನಾಥಸ್ವಾಮಿ ದೇವ: ಸ್ಥಾನ-ಹತ್ತಿರ 
| 18 ಮಿತ ಸೌಕರ್ಯಗಳ ಅಭಿವೃದ್ಧಿ ಕಾಮಗಾರಿ a Wek 
4 ಚನ್ನರಾಯಪಟ್ಟಣ ತಾಲ್ಲೂಕು ನವಿ ನಾಗೇತ್ವರ ಡೇವಾಲಯ'ನವಿಆೆ ಕ್ಷೇತದ ಬಳಿ $0875 ನ್‌ 
ಮೂಲಸೌಲಭ್ಯ ಅಭಿವೃದ್ಧಿ ಕಾಮಗಾರಿ 
ಚೆ ಶರ ೨ ವೀಕಃ ಮಾ 
20 ಟ್ಪದ ಭೈರವೇಶ್ವರ ದೇವಸ್ಥಾನದ ಬಳಿ ವೀಕ್ಷಣಾ ಕೇಂದ್ರ ನಿರ್ಮಾಣ ಹಾಗೂ ಇತರೆ 2iiiki0 7500 


ಕ್ರ ಮಂಜೂರಾದ] ಅಂದಾಜು 
ಎಕ್‌ po 
pa ಕಾಮಗಾರಿಯ ಹೆಸರು ಲ ಹ ತ್ರ 
21. | ಅರಸೀಕೆರೆ ತಾಲ್ಲೂಕು, ಕಣಕಟ್ಟೆಯಲ್ಲಿ ಯಾತ್ರಿನಿವಾಸ ನರ್ಮಾಣಇವಗಾಕ 2018-19 52:00 
ಚೌಲೂರು ೌಕು, ಬೀಡು”ಡೆ ಯಕ್ಕೆ ಹೈಟೆಕ್‌ 3 
ನನ್ಯ ಲೂರು ತಾಲ್ಲೂಕು, ಹಳೇಬೀ ವಾಲಯಕ್ಕಿ ಕೃ ಹೈಟೆಕ್‌ ಶೌಚಾಲಯೆ' ನಿರ್ಮಾಣ ನಾನಾ ps 
(ಪಾರ್ಕಿಂಗ್‌ ಬಳಿ) ಕಾಮಗಾರಿ 
ಸು ರ ಸೊರ 
5 ಅರಸೀಕೆರ್‌ನಗರದ ಹೊರವೆಲಯದಲ್ಲಿ ಮಹಾತ್ಮೆ ಗಾಂಧೀಜಿ ಚಿತಾಬಿಸ್ಥೆ ಸ್ಥಾರಕವಿರುವ ಕಸ್ತೊರ 018-4 [ವಾ್‌ 
ಬಾ ಶಿಬಿರದ ಯಾತ್ರಿ ನಿವಾಸಕಾಮಗಾರಿ 4 
ಹೊಳೆನರೋಾಪುರ ತಾಲ್ಲೂಕು, ಹೊಳೆನರೋಪಾರದಕ್ಷರುವ ಕೋಟೆ ಲಕ್ಷ್ಮೀನರೆಸಿಂಹೆ ಸ್ವಾಮಿ 
24. 2018-19 233.00 
ದೇವಾಲಯ ಸಂರಕ್ಷಣಾ ಕಾಮಗಾರಿ 
ಹಾಸನ ಜಿಕ್ತೆ ಪೌಪೂಕ ತಾಲ್ಲೂಕು ವಿಷ್ಣು ಸಮುದ್ರ ರೆಸಂತದಲ್ಲರುವ ಅವ್ನ ತ್‌ತ್ಯರ If 
ಪ ಮಂಟಪಗಳ ಸಂರಕ್ಷಣಾ ಕಾಮಗಾರಿ ತ [Ua 
ಹಾ 
26, | ಮೊಕನಮೆನೆ ಪಾಲ್ಡ್‌ ಪಣ್ಣಣಾ ಕೇಂದ್ರ ನಿರ್ಮಾಣ ಹಾಗಾ ಇತಕ್‌ ಮಾಲಸ ಲಭ್ಯಗಳೆ ido E00 
ಅಭಿವೃದ್ಧಿ ಕಾಮಗಾರಿ 
ಇ ಹ "ಜಪ ಹಾನನಾಾಕ ತಾಲ್ಲೂಕು, ಹಳೇಪೋಟಿ ರಂಗನಾಥಸ್ವಾಮಿ ಜೆಟ್ಡದಲ್ಲಿ sis ei 
| ಮಾನವಾ ಹೆಚ್ಚುವರಿ ಕಾಮಗಾರಿ _ 
ಸಾ pe 
56. ಪರಗಾದಹ ಶ್ರೀ. ತನಭುಶಾಗಷ್ಪರ ಸನಸ್ಯಾನ್ನ್‌ ನಾತ ಕರ್ಯಗಳನ್ನು ಕಲ್ಪಿಸುವ 2018-19 |! 50.00 
} | ಸಲುವಾಗಿ ಕಾಮಗಾರಿ 
ಹಾಸನ ಜಿಲ್ಲೆ ಚೀಲೂರು ತಾಮ್ಲಾನ ಎನ್‌.ಹೆಚ್‌234 ರಿಂದ ಭದಾಳ ಬನ ರಸ್ತೆ 3 
29. ಕಮೀ) ಅಭಿವೃದ್ದಿ ಇಮಗಾರೆ. 2018-19 490.00 
Ed 
sl. . /ಚೇಲೂರು ತಾಲಸಪ ದೊಡ್ಡಕೊಂಡ್ಜೆ ರಂಗನಾಥಸ್ವಾಮಿ ಫೌಷ್ಠನತ ವಾ ಸೌಲಭ್ಯ 2018-45 pos 
ಕಾಮಗಾರಿ sa 
31. ಹಾಸನ ಜಿಲ್ಲೆ ಅರಕಲಗೂಡು ತಾಲ್ಲೂಕಿನೆ ಪ್ತ ನವನ ಅಫವೃದ್ಧ ಕಾಮಗಾರಿ 2018-79 100.00 
1 
3೫ ಹಾಸನ ಪ್ತ ಅರಕಲಗೂಡು `ತಾಲ್ಲೂಕನ'ಪ್ರ ಪ್ರವ್ಧ ಆರಾಸ್ಯದವ್ನ ಸಪಾದ 2018-49 Pe 
ಕಾಂ ಕಾಮಗಾರಿ _ 
ಹಿರಿಯೂರು ಗ್ರಾಮದ `ಶ್ರೀ: ಕಾವ್ಯಾ ದೇವ್ಯಾನ್ಸ್‌” ರಸ್ತ ಮತ್ತು ಆವರಣದ 
33. | ಇಂತ್ರೀಟ್‌ ಅಳವಡಿಸುವಕಾಮಗಾರ' ತ | ಮರ 
ಕುಂಡುಕುಂದಿ ಗಾವಾದ ಶ್ರೀ. ಕುಂಟುಮಾರಮ್ಮ ದೇವಸ್ಥಾನಕ್ಕೆ ರಸೆಮ ತ್ತು ಆವರಣದಲ್ಲಿ _ 
ಸ ಕಾಂಕ್ರೀಟ್‌ ಅಳವಡಿಸುವಕಾಮಗಾರಿ I 3600 
ಮ 
3 ಚೀಲನೆಹಳ್ಳಿ ಗ್ರಾಮದ'ಶ್ರೀ ಶನಿದೇವರ ದೇವಸ್ಥಾನಕ್ಕೆ ರಸ್ತೆ ಮತ್ತು ಅವರಣದಲ್ಲಿ ಕಾಂಕ್ರೀಟ್‌ 48-56 ಗಾ 


ಅಳವಡಿಸುವಕಾಮಗಾರಿ. 


ಅನುಬಂಧ-2 
ಹಾಸನ ಜಿಲ್ಲೆಯಲ್ಲಿ ಪ್ರವಾಸಿಗರು ಉಳಿದುಕೊಳ್ಳಲು ಇಲಾಖೆ ವತಿಯಿಂದ ನಿರ್ಮಿಸಿರುವ 
ಯಾತ್ರಿನಿವಾಸಗಳ ವಿವರ 


ಕ್ರ ಮಂಜೂರಾದ ಅಂದಾಜು 
ಮ್‌ Cl ಇ; 
A ಯಾತ್ರಿನಿವಾಸದ ಹೆಸರು ಗ ಮೊತ್ತ 
ಸ್‌ ಇ: 
fy ಹಾಸನ ನಗರದಲ್ಲರುವ ಸುಮ Jes Obs ರೂ.94.67 
ಯಾತಿನಿವಾಸ fe ಲಕ್ಷ 
ಅರಕಲಗೊಡು ತಾಲ್ಲೂಕು ರಾಮನಾಥಪುರ Ne 
2. ಶ್ರೀ.ರಾಮೇಶ್ವರ ದೇವಾಲಯದ ಬಳಿ 2009-10 50.00 ಲಕ್ಷ 
ಯಾತ್ರಿನಿವಾಸ US 
ಅರಕಲಗೂಡು ತಾಲ್ಲೂಕು ಹುಲಿಕಲ್‌" 
3. ಶ್ರೀ.ವೆಂಕಟರಮಣ ದೇವಾಲಯದ ಬಳಿ 2009-10 50.00 ಲಕ್ಷ 
ಯಾತ್ರಿನಿವಾಸ 
ಅರಕಲಗೂಡು ತಾಲ್ಲೂಕು ರುದ್ರಪಟ್ಟಣ ಗ್ರಾಮದ Sa ER 
4. ಸಪ್ಪಸ್ಸರ ದೇವತಾ ಮಂದಿರದ ಬಳಿ 2014-15 2 
ವಪ ಲಕ 
ಯಾತ್ರಿನಿವಾಸ ವಿ 
3) p=] 
sl ಅರಸೀಕೆರೆ ತಾಲ್ಲೂಕು ಮಾಲೇಕಲ್‌'ತಿರುಪತ | 2009-10 - | 50.00 ಲ 


ದೇವಾಲಯದ ಬಳಿ ಯಾತ್ರಿನಿವಾಸ 
ಅರಸೀಕೆರೆ'ತಾಲ್ಲೂಕು ಜಾವಗಲ್‌ 


: ರೂ.75.00 
-6:—— ಶ್ರೀ.ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ 2014—45- eo 
(3 ಹತ್ತಿರ. ಯಾತ್ರಿನಿವಾಸ 
ಹೊಳೆನರೋಷುರ ತಾಲ್ಲೂಕ ಹಳ್‌ಫೋಟೆ 
7. sd eli 2011-12 | 120.00 ಲಕ 
ಶ್ರೀ.ರಂಗನಾಥಸ್ವಾಮಿ ದೇವಾಲಯದ | ) 
ಯಾತ್ರಿನಿವಾಸ 
ಬೇಲೂರು 'ತಾಲ್ಲೂಕು ಹಳೇಬೀಡು ರೂ:5000 
8. ಪುಷ್ಪಗಿರಿಯಲ್ಲಿರುವ ಶ್ರೀಮಠದ ಬಳಿ 2012-13 
pa ಲಕ್ಷ 
ಯಾತ್ರಿನಿವಾಸ ೪ 
1993-94 
.100.00 
,. | ಚೆನ್ನರಾಯಪಟ್ಟಣ ತಾಲ್ಲೂಕು ಶ್ರವಣಬೆಳಗೊಳದ ಕೆಳಮಹಡಿ le 
j ಯಾತಿನಿವಾಸ — 
ತ್ರಿನಿವಾಸ 2005-06 ಮೇಲ್‌ dali 
ಮಹಡಿ 
ಆಲೂರು ತಾಲ್ಲೂಕು ತಾಳೊರು ಗ್ರಾಮದ dadoide 
10. | ಹನುಮಂತರಾಯಸ್ತಾಮಿ ದೇವಾಲಯದ ಬಳಿ 2012-13 Je 
ಡಾರ್ಮಿಟರಿ 


ಅನುಬಂಧ-3 
ಟೂರಿಸ್ಟ್‌ ಟ್ಯಾಕ್ತಿಗೆ ನೀಡಲು ಅನುಸರಿಸುತ್ತಿರುವ ಮಾನದಂಡಗಳ ವಿವರ 


ಅರ್ಜಿದಾರರು ಹೊಂದಿರಬೇಕಾದ ಅರ್ಹತೆಗಳು : 
ಅ) ಅರ್ಜಿ ಸಲ್ಲಿಸುವವರು ಹಾಸನ ಜಿಲ್ಲೆಯ ನಿವಾಸಿಯಾಗಿರಬೇಕು. 
ಅ) ಅರ್ಜಿದಾರರು ಪರಿಶಿಷ್ಟಜಾತಿ ಅಥವಾ ಪರಿಶಿಷ್ಠ ಪಂಗಡ ಅಥವಾ ಹಿಂದುಳಿದ ಅಥವಾ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರಾಗಿರಬೇಕು. 
ಇ) ಅರ್ಜಿದಾರರನ ವಯಸ್ಸು 20 ರಿಂದ 40 ವರ್ಷದೊಳಗಿರಬೇಕು. 
ಈ) ಅರ್ಜಿದಾರರು 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. 
ಉ) ಅಭ್ಯರ್ಥಿಗಳು ಲಘು ವಾಹನ ಚಾಲನಾ ಪರವಾನಗಿ ಪಡೆದು ಕನಿಷ್ಪ ಒಂದು ವರ್ಷ ಹೂರಗೂಂಡರಡೀತ; ಹಾಗೂ (ಎಂ. ಕ್ಯಾಬ್‌ 
ಬ್ಯಾಡ್‌) ಬ್ಯಾಡ್ಜ್‌ ಅನ್ನು ಹೊಂದಿರಬೇಕು. 
ಊ) ಅರ್ಜಿದಾರನು. ಹಾಗೂ ಕುಟುಂಬದ ಯಾವೊಬ್ಬ ಸದಸ್ಸ ನು ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಅಥವಾ ನಿಗಮ: ಮಂಡಳಿಗಳಲ್ಲಿ 
ಖಾಯಂ ನೌಕರಿಯಲ್ಲಿರಬಾರದು. 
ಯ) ಈಗಾಗಲೇ ಕುಟುಂಬದ ಸದಸ್ಯನೊಬ್ಬನು ಇಲಾಖೆಯಿಂದ ಪ್ರವಾಸಿ ಟಾಕಿ ಪಡೆದಿದ್ದರೆ ಅದೇ ಕುಟುಂಬದ ಮತ್ತೊಬ್ಬ ಸದಸ್ಯನಿಗೆ ಈ 
ಅವಕಾಶ ಇರುವುದಿಲ್ಲ. ಕುಖರಿಬೆ ಸದಸ್ಯನು ವಿವಾಹವಾಗಿ ಪ್ರತ್ನೇಕವಾಗಿ ವಾಸವಿದ್ದಲ್ಲಿ ಅಜ ಸಲ್ಲಿಸಲು ಅವಕಾಶವಿರುತ್ತದೆ. 
ಪರಿಶಿಷ್ಟ ಜಾತಿ ಮತ್ತು ಪ ರಿಶಿಷ್ಟ ಪಂಗಡದವರಿಗೆ 
pl ನಗರ ಪ್ರದೇಶದ ಫಲಾನುಭವಿಗಳ ವಾರ್ಷಿಕ ಆದಾಯ ರೂ.2.00 ಲಕ್ಷಗಳು ಮೀರಬಾರದು. 
ಆ) ಗ್ರಾಮಾಂತರ ಪ್ರದೇಶದ ಫಲಾನುಭವಿಗಳ ವಾರ್ಷಿಕ ಆದಾಯ ರೂ.150 ಲಕ್ಷಗಳು ಮೀರಬಾರಹೆ. 
3. ಹಿಂದುಳಿದ ಹಾಗೂ ಅಲ್ಲಸ ಸಂಖ್ಯಾತರ ವರ್ಗದವರಿಗೆ 
ಅ) ನಗರ ಪ್ರದೇಶದ SRNR! sedis ಆದಾಯ ರೂ.55,000`ಗಳು ಮೀರಬಾರದು. 
ಆ) ಗ್ರಾಮಾಂತರ ಪ್ರದೇಶದ ಫಲಾನುಭವಿಗಳ ವಾರ್ಷಿಕ ಆದಾಯ ರೂ.40,000 ಗಳು ಮೀರಬಾರದು. 
ಆಯ್ಕೆ ವಿಧಾನ- - 
* ಫಲಾನುಭವಿಗಳ ಆಯ್ಕೆಯಲ್ಲಿ ಅಭ್ಯರ್ಥಷು ವಯಸ್ಸು ಹಾಗೂ ಎಸ್‌.ಎಸ್‌.ಎಲ್‌.ಸಿ ಯಲ್ಲಿ ಪಡೆದ ಅಂಕದ ಶೇಕಡ (%)' ಎರಡರ” 'ಶ್ನಾರಡೆ" 
ಮೇಲೆ ಕ್ರಮವಾಗಿ 60 "ಮತ್ತು 40 ಆದ್ಯತೆಯನ್ನು ನೀಡಿ ಈ ಕೆಳಕಂಡ ಮಾನದಂಡಗಳ ಮೂಲಕ ಆಯ್ಕೆ ಮಾಡುವುದು. 
1. ಅಭ್ಯರ್ಥಿಯ ವಯಸ್ಸಿನ ಜೇಷತೆ ಮೇರೆಗೆ: | s 
ಸೂತ್ರ ಅಭ್ಛರ್ಥಿಯ ವಯಸ್ಸು x10 ೦ — 
ನಿಗಧಿಪಡಿಸಿದ ವಯಸ್ಸು (40): 
= ಬರುವ ಫಲಿತಾಂಶ x 60 = hed ವಯಸ್ಸಿನ ಜೇಷ್ಟತೆ ಮೇರೆಗೆ ಪಡೆದ ಫಲಿತಾಂಶ 
100 WM 
2. ಎಸ್‌.ಎಸ್‌.ಎಲ್‌.ಸಿ ಯಲ್ಲಿ ಪಡೆದ ಅಂಕಗಳ ಜೇಷ್ಟತೆ ಮೇರೆಗೆ:- 
ಸೂತ್ರ ವ ಎಸ್‌.ಎಸ್‌.ಎಲ್‌.ಸಿ ಯಲ್ಲಿ ಅಭ್ಯರ್ಥಿಯು ಪಡೆದ ಒಟ್ಟು ಅಂಕಗಳ ಶೇಕಡ x 100 
ನಿಗಧಿಪಡಿಸಿರುವ ಅಂಕದ ಮಿತಿ(45%) 
= “ ಬರುವ ಫಲಿತಾಂಶ x 40 - ಎಸ್‌.ಎಸ್‌.ಎಲ್‌.ಸಿ ಯಲ್ಲಿ ಪಡೆದ ಅಂಕಗಳ ಜೇಷ್ಟತೆ ಮೇರೆಗೆ ಪಡೆದ ಫಲಿತಾಂಶ 
100 


ಅಧ್ಯರ್ಥಹಮ ವಯ್ಯೂನ ಜೀಷ್ನತ ಎಸ್‌ಎಸ್‌ಎಲ್‌ ಯಕ್ಷ ಪಡದ ಆಧ ಅಭ್ಯರ್ಥಿ ಫಡತಹಾವ ಒಟ್ಟು 
ಮೇರೆಗೆ ಪಡೆದ ಫಲಿತಾಂಶ (ಸಿ) " ಜೇಷ್ಠತೆ ಮೇರೆಗೆ ಪಡೆದ ಫಲಿತಾಂಶ(B) 8 ಶೇಕಡವಾರು ಫಲಿತಾಂಶ 


ಅಭ್ಯರ್ಥಿಯು ಪಡೆಯುವ ಒಟ್ಟು ಶೇಕಡವಾರು ಫಲಿತಾಂಶದ ಏರಿಕೆಯಿಂದ ಇಳಿಕೆ ಕ್ರಮದಲ್ಲಿ (Descending Order) ಬರುವ 
ಶೇಕಡವಾರು ಆರಾಕೆಡ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡತಕ್ಕದ್ದು. 
3. ಮಹಿಳೆಯರಿಗೆ ಶೇ. 10%ರಷ್ಟು ಗುರಿಗಳನ್ನು ಮೀಸಲಿರಿಸುವುದು. ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸದೇ ಇದ್ದಲ್ಲಿ ಪುರುಷ 
ಅಭ್ಯರ್ಥಿಗಳಿಗೆ ಸ ಸದರಿ ಗುರಿಗಳನ್ನು ಹಂಚಿಕೆ "ದಾಡಿ ಆಯ್ಕೆ ಮಾಡತಕ್ಕದ್ದು. 


ಫಲಾನುಭವಿಗಳ ಆಯ್ಕೆಯಲ್ಲಿ ಆದ್ಯತೆ ನೀಡಬೇಕಾದ ಅಂಶಗಳು 
* ನಿಯಮ ರೀತ್ಯ ಮಹಿಳೆಚುರು ಅರ್ಜಿ. ಸಲ್ಲಿಸಿದ್ದಲ್ಲಿ ಆದ್ಯತೆ ನೀಡಬಹ್ಮದಾಗಿದೆ. ಹ 
* ಬಿ.ಪಿ.ಎಲ್‌ ರೇಖೆಗಿಂತ ಕೆಳಾರುವವರಿಗೆ ಆದ್ಯತೆ ನೀಡತಕ್ಕದ್ದು 
* ಅಭ್ಯರ್ಥಿಯ ಕುಟುಂಬದಲ್ಲಿ ಯಾವ ಓಬ್ಬ ಸದಸ್ಯನು ಸರ್ಕಾರಿ ನೌಕರಿ ಹೊಂದಿಲ್ಲದೆ ಇರು ವ್ಯದನ್ನು ಖಚಿತಪಡಿಸಿಕೊಳ್ಳಃ 
* ಈಗಾಗಲೇ ಕುಟುಂಬದ ಸದಸ್ಯನೊಬ್ಬನು ಇಲಾಖೆಯಿಂದ ಪ್ರವಾಸಿಟ್ಯಾಕ್ಸಿ ಪಡೆದಿದ್ದರೆ ಅದೇ ' ಕುಟುಂಬದ ಮತ್ತೊಬ್ಬ ಸದಸ್ಥನಿಗೆ ಈ 
ಅವಕಾಶ ನೀಡಬಾರದು. ಕುಟುಂಬದ ಸದಸ್ಯನು ವಿವಾಹವಾಗಿ ಪ್ರತ್ಯೇಕವಾಗಿ ವಾಸವಿದ್ದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ 
ನ ನೀಡಬಹ್ಮದಾಗಿದೆ. 


